ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 05-03-2021 ಪ್ರಶ್ನೆ ಸ೦ಖ್ಯೆ: 112 (769) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸುನೀಲ್‌ ಸುಬ್ರಮಣಿ ಎಂ.ಪಿ. (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 05-03-2021 
ಉತರಿಸುವ ಸಚಿವರು: ತೋಟಗಾರಿಕ ಮತ್ತು ರೇಷ್ಮೆ ಸಚಿವರು 
ವಿಷಯ: ಕಿತಳೆ ಬೆಳೆಯ ಪುನಃಶ್ನೇತನ ಮಾಡುವ ಬಗ್ಗೆ 
(ಅ) ರಾಜ್ಯದಲ್ಲಿ ಕಿತ್ತಳೆ ಬೆಳೆಯನ್ನು ಬೆಳೆಯುತ್ತಿರುವ ಜಿಲ್ಲೆಗಳು ಯಾವುವು; ಅಲ್ಲಿನ 


ಕಿತಳೆ ಬೆಳೆಯ ವಿಸೀರ್ಣದ ವಿವರಗಳನ್ನು ಒಳಗೊಂಡಂತೆ ತಾಲ್ಲೂಕುವಾರು ವಿವರ 
ನೀಡುವುದು; 


(ಆ) ರಾಜ್ಯದಲ್ಲಿ ಕಿತಳೆ ಬೆಳೆಯ ಪುನಃಶ್ವೇತನಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳೇನು; ಈ 
ಪರಿಹಾರ ಕ್ರಮಗಳಿಂದ ಆದ ಪರಿಣಾಮಗಳೇನು; (ವಿವರ ನೀಡುವುದು) 


(ಇ) ಕೊಡಗು ಜಿಲ್ಲೆಯಲ್ಲಿ ಕೊಡಗಿನ ಕಿತಳೆಯನ್ನು ಉಳಿಸಲು ಮತ್ತು ಬೆಳೆಸಲು 
ಸರ್ಕಾರ ನೀಡುವ ಪ್ರೋತ್ಸಾಹದಾಯಕ ಕ್ರಮಗಳೇನು? (ವಿವರ ನೀಡುವುದು) 


